ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


378 +379 


ಮಾನ್ಯ ಸದಸ್ಯರ ಹೆಸರು 


ಪ್ರೀ ಕೆ. ಹರೀಶ್‌ ಕುಮಾರ್‌ (ವಿಧಾನ ಸಭೆಯಿಂದ 
'ಚುನಾಯಿತರಾದವರದು) - 


ಉತ್ತರಿಸಬೇಕಾದ ದಿನಾಂಕ 


18.02.2022 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


ಉತ್ತರಿಸುವ ಸಚಿವರು 
ಪ್ರ. ಪ್ರಶ್ನೆ ಉತ್ತರ 
ಸಂ ಸ 4 ನ , 
ಅ) [ದಕ್ಲಿಣ ಕನ್ನಡ ಜಿಲ್ಲೆ ಬೆಳ೦ಂಗಡಿ | ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ಳಂಗಡಿ ತಾಲ್ಲೂಕಿನಲ್ಲಿ 2018 ರಿಂದ 2021 


ತಾಲ್ಲೂಕಿನಲ್ಲಿ 2018 ರಿಂದ 2021 
ರವೆದೆಗೆ ಹಿಂದುಳಿದ ವರ್ಗಗಳ 
ಕಲ್ಮಾಣ ಇಲಾಖೆಯಿಂದ ಗಂಗಾ 
ಕಲ್ಯಾಣ ಯೋಜನೆಯಡಿಯಲ್ಲಿ 
ಮಂಜೂರಾದ ಕೊಳವೆ ಬಾವಿ/ತೆರೆದ 
ಬಾವಿಗಳ ಸಂಖ್ಯೆ ಎಷ್ಟು; 


ರವೆರೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಗಂಗಾ 
ಕಲ್ಯಾಣ ಯೋಜನೆಯಡಿಯಲ್ಲಿ ಮಂಜೂರಾದ ಕೊಳವೆ ಬಾವಿ/ತೆರೆದ 


ಬಾವಿಗಳ ವಿಷರ ಈ ಕೆಳಕಂಡಂತಿದೆ. 

ಕು | ನಿಗಮಗಳ ಹೆಸರು ಮಂಜೂರಾದ ಕೊಳವೆ ಬಾವಿ/ತೆರೆದ 

ಸಂ ' ಬಾವಿಗಳ ಸ೦ಖ್ಯೆ k 

2018-19 | 2019-20 | 2020-21 

01 ಡಿ.ದೇವರಾಜ ಅರಸು | 24 20 0 
ಹಿಂದುಳಿದ ವರ್ಗಗಳ 4 
ಅಭಿವೃದ್ಧಿ ನಿಗಮ 

02 ಕರ್ನಾಟಿಕ ಮಡಿವಾಳ 0 0 0 
ಮಾಚಿದೇವ ಅಭಿವೃದ್ಧಿ ನಿಗಮ 

03 ಕರ್ನಾಟಿಕ ಸವಿತಾ ಸಮಾಜ 0 0 0 
ಅಭಿವೃದ್ಧಿ ನಿಗಮ 

04 | ಕರ್ನಾಟಕ ಅಲೆಮಾರಿ/ಅರೆ 0 0 0 
ಅಲೆಮಾರಿ ಅಭಿವೃದ್ಧಿ ನಿಗಮ | 


ಕರ್ನಾಟಿಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ದಿ ನಿಗಮ 
ದಕ್ಷಿಣ ಕನ್ನಡ ಜಿಲ್ಲೆ ಬೆಳಂಗಡಿ ತಾಲ್ಲೂಕಿನಲ್ಲಿ 2018 ರಿಂದ 2021 
ರವರೆಗೆ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ದಿ 
ನಿಗಮದಿಂದ ಗಂಗಾಕಲ್ಯಾಣ ಯೋಜನೆಯಡಿ ಕೊಳವೆ ಬಾವಿ 
ಮಂಜೂರು ಮಾಡಿದ ವಿವರ ಈ ಕೆಳಕಂಡಂತಿದೆ. | 


F ಮೆಂಜೂರು'ಮಾಡಿದ್‌ಫೊಳವೆ 
ಗ ವರ್ಷ ಬಾವಿಗಳ! ತೆರೆದ ಬಾವಿಗಳ ಸಂಖ್ಯೆ 
ಸುಂ 
ಸಂಖ್ಯೆ 
ನಾವ್‌ TT NSE ನ —— 
7 30520 - 3 
2020-21 0 
ಒಟ್ಟು 04 


ವಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ದಿ ನಿಗಮ 


ಶೂನ್ಯ ಮಾಹಿತಿ 


ಕರ್ನಾಟಿಕ ಉಪ್ಪಾರ ಅಬಿವೃದ್ದಿ ನಿಗಮ ವಿಯಮಿತ 
ಶೂನ್ಯ ಮಾಹಿತಿ ' 


ಕರ್ನಾಟಕ ಆರ್ಯವೈಶ್ಯ ಸಮುದಾಯಗಳ ಅಭಿವೃದ್ದಿ ನಿಕಮ 


ಶೂನ್ಯ ಮಾಹಿತಿ 


ಮರಾಠ ಅಭಿವೃದಿ, ಬಿಗಮ ಬಿಯಮಿತ 
ಶೂನ್ಯ ಮಾಹಿತಿ 


ಈ ಯೋಜನೆಯಡಿಯಲ್ಲಿ 


ಬಿಡುಗಡೆಯಾದ ಅನುದಾನವೆಷ್ಟು: 
ಹಾಗೂ ಬಿಡುಗಡೆಯಾಗಲು ಬಾಕಿ 
ಇರುವ ಅನುದಾನದ ಮೊತ್ತವೆಷ್ಟು; 
(ಮಾಹಿತಿ ಒದಗಿಸುವುದು) 


KA 
@ 
ಬ್ರ 
f 
p 
6 
. 
g 


ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗ 
ಬಿಡುಗಡೆಯಾದ ಅನುದಾನ :ರೂ.88ಿ.೦೦ ಲಕ್ಷ 
ಬಿಡುಗಡೆ ಮಾಡಲು ಬಾಕಿ ಇರುವ ಅನುದಾನ : ರೂ. ೦.೦೦ ಲಕ್ಷ 


ಕರ್ನಾಟಿಕ ಮಡಿವಾಳ ಮಾಚಿದೇವ ಅಭಿವೃದ್ದಿ ನಿಗಮ 
"ಶೂನ್ಯ ಮಾಹಿತಿ 


( 


ಕರ್ನಾಟಕ ಸವಿತಾ ಸಮಾಜ ಅಭಿವೃದಿ, ನಿಗಮ 
ಶೂನ್ಯ ಮಾಹಿತಿ 


4 


ಕರ್ನಾಟಕ ಅಲೆಮಾರಿ/ಅರೆ ಅಲೆಮಾರಿ ಅಭಿವೃದ್ದಿ ನಿಗಮ 
ಶೂನ್ಯ ಮಾಯಿತಿ 


ನಿಜಶರಣ ಅಂಬಿಗರ ಜೌಡಯ್ಯ ಅಭಿವೃದ್ದಿ ನಿಗಮ 
ಶೂನ್ಯ ಮಾಹಿತಿ 


ಕನಾ£ಟಿಕೆ ವಿಶ್ವಕರ್ಮ ಸಮುದಾಯಗಳ ಅಬಿವೃದ್ದಿ ನಿಗಮ 


ಬಿಡುಗಡೆಯಾದ ಅನುದಾನ : ರೂ.08ಿ.೦೦ ಲಕ್ಷ 
ಬಿಡುಗಡೆ ಮಾಡಲು ಬಾಕಿ ಇರುವ ಅನುದಾನ : ರೂ. ೦.೦೦ ಲಕ್ಷ 


ಕರ್ನಾಟಿಕ ಉಪ್ಪಾರ ಅಭಿಷೃದ್ದಿ ನಿಗಮ ನಿಯಮಿತ 
ಶೂನ್ಯ ಮಾಹಿತಿ 


ಕರ್ನಾಟಕ ಆರ್ಯವೈಶ್ಯ ಸಮುದಾಯಗಳ ಅಬಿವೃದ್ದಿ ನಿಗಮ 
ಶೂನ್ಯ ಮಾಹಿತಿ 


ಮರಾಠ ಅಭಿವೃದ್ದಿ ನಿಗಮ ನಿಯಮಿತ 
ಶೂನ್ಯ ಮಾಹಿತಿ i 


ಇ) | ಅದರಲ್ಲಿ ಪೂರ್ಣಗೊಂಡ ಕೊಳವೆ 


1 ಇರುವ ಕೊಳವೆ ಬಾವಿ/ತೆರೆದ 
ಬಾವಿಗಳೆಷ್ಟು; 


ಬಾವಿಗಳು ಎಷ್ಟು; ಹಾಗೂ ಬಾಕಿ | 


ಪೂರ್ಣಗೊಂಡ ಕೊಳವೆ ಬಾವಿಗಳು ಹಾಗೂ ಬಾಕಿ ಇರ್ದುವ ಹಾವ " 
ಬಾವಿ/ತೆರೆದ ಬಾವಿಗಳ ವಿವರ: hg 
ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಬಿವೃದ್ದಿ ನಿಗಮ 
ಪೂರ್ಣಗೊಂಡ ಕೊಳವೆ ಬಾವಿಗಳು : 44 
ಬಾಕಿ ಫಥುಣಿ ಕೊಳವೆ ಬಾವಿಗಳು :೦ 


ಕರ್ನಾ 'ಟಶ ಮಡಿವಾಳ ಮಾಚಿದೇವ ಅಬಿವೃ ದಿಬಿಗಮ 
ಶೂನ್ಯ ಮಾಹಿತಿ 


ಕರ್ನಾಟಿಕ ಸವಿತಾ ಸಮಾಜ ಅಭಿವೃದ್ಧಿ ಬಿಕಮ 
|  ಶೂನ್ಯಮಾಹಿತಿ 


ಕರ್ನಾಟಿಕ ಅಲೆಮಾರಿ/ಅರೆ ಅಲೆಮಾರಿ ಅಭಿವೃದ್ದಿ ವಿಗಮ 
ಶೂನ್ಯ ಮಾಯಿತಿ 


ಕರ್ನಾಟಿಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ದಿ ನಿಗಮ 
ಅನುಮೋದನೆ ನೀಡಿದ ಒಟ್ಟು 04 ಕೊಳವೆ ಬಾವಿಗಳನ್ನು 
ಕೊರೆದು ಈಗಾಗಲೇ ಪಂಪು  ಮೋಟಾರ್‌ಹಾಗೂ ಇತರೆ 
ಸಾಮಾಗಿಗಳನ್ನು ಸರಬರಾಜು ಮಾಡಿ ಸದರಿ ಕೊಳವೆ ಬಾವಿಗಳಿಗೆ 

ವಿದ್ಯುತ್‌ ಸಂಪರ್ಕ ಕಲ್ಪಿಸಲಾಗಿರುತದೆ. 


ಕರ್ನಾಟಕ ವಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ವಿಗಮ 
ಆಯ್ಕೆ ಸಮಿತಿಯಿಂದ ಆಯ್ಕೆಯಾದ ಒಬ್ಬ ಫಲಾನುಭವಿಗೆ 
ಈಗಾಗಲೇ ಕೊಳವೆಬಾವಿಯನ್ನು ಕೊರೆಯಿಸಲಾಗಿರುತ್ತದೆ. 
ಕೊಳವೆಬಾವಿ ಕೊರೆಯಲು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂತೆ 
ಯಾವುದೇ ಬಾಕಿ ಇರುವುದಿಲ್ಲ. 


ಕರ್ನಾಟಕ ಉಪ್ಪಾರ ಅಭಿವೃದ್ದಿ ನಿಗಮ 
ಶೂನ್ಯ ಮಾಹಿತಿ ' 


ಕರ್ನಾಟಿಕ ಆರ್ಯವೈಶ್ಯ ಸಮುದಾಯಗಳ ಅಭಿವೃದ್ಧಿ ನಿಗಮ 
ಶೂನ್ಯ ಮಾಹಿತಿ 


ಮರಾಠ ಅಭಿವೃದ್ದಿ ನಿಗಮ ವಿಯಮಿತ 
ಶೂನ್ಯ ಮಾಹಿತಿ 


ಸೆಂಖ್ಯೆ:ಹಿಂವಕ 99 ಬಿಂಎ೦ಎಸ್‌ 2022 


(ಕೋಟ ಶ್ರೀ ಪೂಜಾರಿ) 
ಹಿಂದುಳಿದ ವರ್ಗಗಳ ಕಲ್ಯಾಣ 
ಹಾಗೂ ಸಮಾಜ ಕಲ್ಯಾಣ ಸಜಿ'ವರು 


'y 


